೧ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಮಾನ್ಯ ಸದಸ್ಕರ ಹೆಸರು 
ಉತ್ತರಿಸುವವರು 


ಕರ್ನಾಟಕ ವಿಧಾನ ಪರಿಷತ್ತು 


; 32 
: ಶ್ರೀ. ಅರವಿಂದ ಕುಮಾರ್‌ ಅರಳಿ (ವಿಧಾನ ಸಭೆಯಿಂದ 


ಚುನಾಯಿತರಾದವರು) 


: ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ" ಮತ್ತು ಮಕ್ಕಳೆ 


ಅಭಿವೃದ್ಧಿ ಹಾಗೂ ” ಎಕಲಚೇತನರ ಮತ್ತು ಹಿರಿಯ ನಾಗರೀಕರ 
ಸಬಲೀಕರಣ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 


: 15.02.2022 


ಉತ್ತರ 


ಬೀದರ್‌ ಜಿಲ್ಲೆಯಲ್ಲಿ ಮಹಿಳಾ ಮತ್ತು 
ಮಕ್ಕಳ ಕಲ್ಯಾಣ ಇಲಾಖೆಯ 
ಉದ್ಯೋಗಿನಿ ಯೋಜನೆಯ 
ವಿವರಗಳೇನು; 


ಆ) 


'ಫಲಾನುಭವಿಗಳ 


] ಬ್ಯಾಂಕ್‌ ಮೂಲಕ 


ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಉದ್ಯೋಗಿನಿ 
ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಸದರಿ 
ಯೋಜನೆಯಡಿ ಮಹಿಳೆಯರು ' ಆದಾಯ ಉತ್ಸನ್ನಕರ' 
ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಯಂ ಉದ್ಯೋಗಿಗಳಾಗಲು 
ಸಾಲ ಮತ್ತು ನಿಗಮದ ಮೂಲಕ 
ಸಹಾಯಧನವನ್ನು ನೀಡಲಾಗುತ್ತಿದೆ. ಪರಿಶಿಷ್ಟ ಜಾತಿ ಮತ್ತು 
ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಸಾಲದ ಘಟಕ ವೆಚ್ಚ ಕನಿಷ್ಟ 
ರೂ.00 ಲಕ್ಷದಿಂದ ಗರಿಷ್ಟ ರೂ.3.00 ಲಕ್ಷಗಳು, ಸಹಾಯಧನದ 
ಮೊತ್ತ 50 ರಷ್ಟು, ಗರಿಷ್ಟ ರೂ.1,50,000/-. ಕುಟುಂಬದ ವಾರ್ಷಿಕ 
ಆದಾಯದ ಗರಿಷ್ಟ ಮಿತಿ ರೂ.2.00 ಲಕ್ಷಗಳು. 


ಸಾಮಾನ್ಯ ವರ್ಗ ಮತ್ತು ವಿಶೇಷ ವರ್ಗದ ಫಲಾನುಭವಿಗಳಿಗೆ 
ಸಾಲದ ಘಟಕ ವೆಚ್ಚ ರೂ.100೦ಕ್ಷ ರೂ ಗಳಿಂದ ರೂ. 3.00 
ಲಕ್ಷಗಳು, ಸಹಾಯಧನದ ಮೊತ್ತ ಶೇ30 ರಷ್ಟು ಗರಿಷ್ಟ 
ರೂ.90,000/ ಕುಟುಂಬದ ವಾರ್ಷಿಕ ಆದಾಯದ ಗರಿಷ್ಟ ಮಿತಿ 
ರೂ.150 ಲಕ್ಷಗಳು. 18 ರಿಂದ 55 ವರ್ಷ ವಯೋಮಿತಿ 
ಹೊಂದಿರುವ ಎಲ್ಲಾ ವರ್ಗದ ಮಹಿಳೆಯರು ಆರ್ಥಿಕ ಸೌಲಭ್ಯ 
ಪಡೆಯಲು ಅರ್ಹರಿರುತ್ತಾರೆ. 


ಸದರಿ ಇಲಾಖೆಯಲ್ಲಿ ಉದ್ಯೋಗಿನಿ 
ಆಯ್ಕೆ ಮಾಡುವ 
ಸಮಿತಿ  ಇದೆಯೆಣಇದ್ದಲ್ಲಿ, ಕಳೆದ 
ಮೂರು ವರ್ಷಗಳ ಆಯ್ಕೆ ಸಮಿತಿ 
ನಡೆಸಿದ ಸಭೆಯ ನಡವಳಿಗಳನ್ನು 
ನೀಡುವುದು: 


ಉದ್ಯೋಗಿನಿ ಯೋಜನೆಯಡಿ ಫಲಾನುಭವಿಗಳ ಆಯ್ಕೆ' ಮಾಡುವ 

ಸಮಿತಿ “ಇರುತ್ತದೆ. 

* 2018-19ನೇ ಸಾಲಿನಲ್ಲಿ ಉದ್ಯೋಗಿನಿ ಯೋಜನೆಯಡಿ 
ಬಸವಕಲ್ಯಾಣ, ಹುಮನಾಬಾದ್‌, ಬೀದರ್‌ ಉತ್ತರ ಮತ್ತು 
ದಕ್ಷಿಣ ಹಾಗೂ ಬಾಲ್ಕಿ ಮತಕ್ಷೇತ್ರಗಳಲ್ಲಿ ಆಯ್ಕೆ ಸಮಿತಿ 
ನಡೆಸಿರುವುದಾಗಿ ತಿಳಿಸಿರುತ್ತಾರೆ ಆದರೆ ಯಾವುದೇ ಸಭಾ 
ನಡವಳಿಗಳನ್ನು ಸಲ್ಲಿಸಿರುವುದಿಲ್ಲ. 

*  ಕೋವಿಡ್‌-19 ಪ್ರಯುಕ್ತ ಲಾಕ್‌ ಡೌನ್‌ ಇದ್ದುದರಿಂದ 2019- 
20 ಮತ್ತು 2020-21ನೇ ಸಾಲುಗಳಲ್ಲಿ ಆಯ್ಕೆ ಸಮಿತಿ ಸಭೆ 
ನಡೆಸದೆ. ಫಲಾನುಭವಿಗಳ ಆಯ್ಕೆ ಪಟ್ಟಿಯನ್ನು ಮಾನ್ಯ 
ಶಾಸಕರಿಂದ ಪಡೆದಿರುತ್ತಾರೆ. 

* ಉದ್ಯೋಗಿನಿ ಯೋಜನೆಯ ಮಾರ್ಗಸೂಚಿಯನ್ನ್ವಯ ಕ್ರಮ 
ಕೈಗೊಳ್ಳದೆ ನಿರ್ಲಕ್ಷ್ಯ "ಮಾಡಿರುವುದರಿಂದ ಈಗಾಗಲೇ 
ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾರಣ ಕೇಳುವ ನೋಟಿಸ್‌ನ್ನು 
ನೀಡಲಾಗಿದೆ. 


ಇ) 


ಆಯ್ಕೆ ಸಮಿತಿಗೆ ವಿಧಾನ ಪರಿಷತ್‌ 
ಸದಸ್ಯರು ಸದಸ್ಯರಾಗಿರುತ್ತಾರೆಯೇ; 
ಇದ್ದಲ್ಲಿ, ಕಳೆದ ಮೂರು ವರ್ಷಗಳಿಂದ 
ಆಯ್ಕೆ ಸಮಿತಿ ಸಭೆಗೆ ಸದಸ್ಯರುಗಳನ್ನು 


ಆಹ್ಪಾನಿಸದಿರುವುದಕ್ಕೆ ಕಾರಣವೇನು. 
(ವಿವರ ನೀಡುವುದು) 


ಫಲಾನುಭವಿಗಳ ಆಯ್ಕೆ ಸಮಿತಿಗೆ ತಾಲ್ಲೂಕಿನಲ್ಲಿ ಖಾಯಂ ಆಗಿ 
ವಾಸಿಸುತ್ತಿರುವ ಮಾನ್ಯ ವಿಧಾನ ಪರಿಷತ್‌ ಸದಸ್ಯರು 
ಸದಸ್ಯರಿರುತ್ತಾರೆ. 


ಎ 2018-19ನೇ ಸಾಲಿನಲ್ಲಿ  ಉಜ್ಯೋಗಿನಿ ಯೋಜನೆಯಡಿ 
ಫಲಾನುಭವಿಗಳ ಆಯ್ಕೆ ಸಮಿತಿ ಸಭೆ ನಡೆಸದೆ ಇರುವುದರಿಂದ 
ಸಭೆಗೆ ಸದಸ್ಯರನ್ನು ಆಹ್ವಾನಿಸಿರುವುದಿಲ್ಲ. 

* ಕೋವಿಡ್‌-19 ಪ್ರಯುಕ್ತ ಲಾಕ್‌ ಡೌನ್‌ ಇದ್ದುದರಿಂದ 
2019-20 ಮತ್ತು 2020-21ನೇ ಸಾಲುಗಳಲ್ಲಿ ಆಯ್ಕೆ ಸಮಿತಿ 
ಸಭೆಗೆ ಸದಸ್ಯರುಗಳನ್ನು ಆಹ್ಪಾನಿಸಿರುವುದಿಲ್ಲ. ಉದ್ಯೋಗಿನಿ 
ಯೋಜನೆಯ ಮಾರ್ಗಸೂಚಿಯನ್ವಯ ಕ್ರಮ ಕೈಗೊಳ್ಳದೆ 
ನಿರ್ಲಕ್ಷ ಮಾಡಿರುವುದರಿಂದ : ಈಗಾಗಲೇ ಸಂಬಂಧಪಟ್ಟ 
ಅಧಿಕಾರಿಗಳಿಗೆ ಕಾರಣ ಕೇಳುವ ನೋಟಿಸ್‌ನ್ನು ನೀಡಲಾಗಿದ? 


ಮಮಇಗ6/ಮಲಅನಿ/2022 


(ox 08 
(ಹಾಲಪ್ಪ ಬಸಪ್ಪ ಆಚಾರ್‌) 
ಮಾನ್ಯ ಗಣಿ ಮತ್ತು ಭೂವಿಜ್ಞಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ ಹಾಗೂ ಹಿರಿಯ 
ನಾಗರೀಕರ ಸಬಲೀಕರಣ ಸಚಿವರು. 


